ಕರ್ನಾಟಕ ವಿಧಾನ ಪರಿಷತ್ತು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


: 1316 

: ಶ್ರೀ ಕೆ. ಗೋವಿಂದರಾಜ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

: 21.12.2018 - 

: ಮಾನ್ಯ ಸಹಕಾರ ಸಚಿವರು 


ಸಂ. ಪಶ್ನೆ ಉತ್ತರ 
ಹತವ ನಾವಾ ಪರಸ್ಯ ಮಾರಾಟ ಸುಧಾರಣೆಗಳನ್ನು ಜಾರಿಗೆ ತರಲು 
ದೊರೆಕಿಸಿಕೊಡಲು ರೈತರಿಗೆ ಬೇಕಾದ ಕರ್ನಾಟಕ ಸರ್ಕಾರ ಕೃಷಿ ಮಾರಾಟ ಸುಧಾರಣೆ 
ಆನ್‌ಲೈನ್‌ ಸೇವೆ ಒದಗಿಸಲೆಂದು 04 |ನೀತಿ-2013 ದೇಶದಲ್ಲಿಯೇ ಪ್ರಪ್ರಥಮವಾಗಿ 
ವರ್ಷಗಳ ಹಿಂದೆ ಎಪಿಎಂಸಿ ಪ್ರವೇಶಿಸಿದ | ಘೋಷಿಸಲಾಯಿತು. ಕೃಷಿ ಮಾರಾಟ ವ್ಯವಸ್ಥೆಯಲ್ಲಿನ 
ರೆಮ್ಸ್‌ ಸಂಸ್ಥೆಯ ಕಾರ್ಯವೈಖರಿಯಿಂದ ಸಮಸ್ಯೆಗಳನ್ನು ಈಡೇರಿಸಿ ಮಾರುಕಟ್ಟೆಯಲ್ಲಿನ 
ಕೋಟ್ಯಾಂತರ ರೂ. ಗಳ ನಷ್ಟವಾಗಿದ್ದು | ವ್ಯವಹಾರದಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಸರಳತೆಯನ್ನು ರೂಪಿಸಲು ಪೂರಕವಾಗುವಂತೆ ವಿಶೇಷ 
ಸಾಂಸ್ಥಿಕ ಸಂಸ್ಥೆಯನ್ನು ಸ್ಥಾಪಿಸಲು. ಸರ್ಕಾರವು 
ತೀರ್ಮಾನಿಸಿರುತ್ತದೆ. ಅದರಂತೆ, ಕರ್ನಾಟಕ ಸರ್ಕಾರ 


ಮತ್ತು ಎನ್‌ಸಿಡಿಐಎಕ್ಸ್‌ ಇ ಮಾರ್ಕೆಟ್ಸ್‌ ಲಿಮಿಟೆಡ್‌ 
(ಎನ್‌ಐಎಂಎಲ್‌) ಸಹಭಾಗಿತ್ವದಲ್ಲಿ ತಲಾ ಶೇಕಡಾ 
50%ರಷ್ಟು ಷೇರುಗಳ ಅನುಪಾತದೊಂದಿಗೆ ರಾಷ್ಟ್ರೀಯ 
ಇ-ಮಾರ್ಕೆಟ್‌ ಸರ್ವಿಸಸ್‌ ಪ್ರೈವೇಟ್‌ ಲಿಮಿಟೆಡ್‌ (ರೆಮ್ಸ್‌) 
ಸಂಸ್ಥೆಯನ್ನು "ಸರ್ಕಾರ ಸ್ಥಾಪಿಸಿದೆ. 


ಮಾರುಕಟ್ಟೆಗಳ ಅಧುನಿಕರಣಕ್ಕೆ  ಅವಶ್ಯಕವಾಗುವಂತಹ 
ತಂತ್ರಜ್ಞಾನ ಅಳವಡಿಸಲು ಮತ್ತು ರೈತರ ಉತ್ಪನ್ನಗಳಿಗೆ 
ಸ್ಪರ್ಧಾತ್ಮಕ ಬೆಲೆ ದೊರಕಿಸುವುದು ಸರ್ಕಾರದ ವಿಶೇಷ 
ಸಾಂಸ್ಥಿಕ ಸಂಸ್ಥೆಯ ಉದ್ದೇಶವಾಗಿರುತ್ತದೆ. ನಿಕಟ ಪೂರ್ವ 
ಸನ್ಮಾನ್ಯ ಮುಖ್ಯಮಂತ್ರಿಯವರು 22ನೇ ಫೆಬವರಿ 2014 
ರಂದು ಮೂರು ಎಪಿಎಂಸಿಗಳಲ್ಲಿ ಏಕೀಕೃತ ಮಾರುಕಟ್ಟೆ | 
ವೇದಿಕೆಯ ಆನ್‌ಲೈನ್‌ ವ್ಯಾಪಾರ ವಹಿವಾಟಿಗೆ ಚಾಲನೆ 
ನೀಡಿರುತ್ತಾರೆ. 


[ಕೃಷಿ ಮಾರುಕಟ್ಟೆ ಸುಧಾರಣೆ ಹಾಗೂ ಕಮ್‌ ಸಹ್ನಮ 


.| 2015-16, 2016-17 ಮತ್ತು 2017-18ರ ಸಾಲಿನಲ್ಲಿ 


"| ಯಾವುದೇ ನಷ್ಟವು ಸಂಭವಿಸಿರುವುದಿಲ್ಲ. 


ನಿರ್ವಹಣೆಗಾಗಿ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಸ್ಥ 


ಸಮಿತಿಯನ್ನು (Empowered Committee) 
ರಚಿಸಲಾಗಿದೆ. ಸದರಿ ಸಮಿತಿಗೆ ಮುಖ್ಯ 
ಕಾರ್ಯದರ್ಶಿಯವರು ಅಧ್ಯಕ್ಷರಾಗಿದ್ದು, ಹಣಕಾಸು 
ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಸಹಕಾರ 
ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಕೃಷಿ ಇಲಾಖೆಯ 
ಪ್ರಧಾನ ಕಾರ್ಯದರ್ಶಿ ಹಾಗೂ ಸಹಕಾರ ಇಲಾಖೆಯ 
ಅಪರ ಕಾರ್ಯದರ್ಶಿಯವರು ಸದಸ್ಯರಾಗಿರುತ್ತಾರೆ. 
ಸಂಸ್ಥೆ ನಿರ್ವಹಣೆ ಹಾಗೂ ಅಗತ್ಯ " 
ಮಾರ್ಗಸೂಚಿಗಳನ್ನು ಕಾಲಕಾಲಕ್ಕೆ ನೀಡುತ್ತಿದೆ ಮತ್ತು 
ವಹಿವಾಟು ವೆಚ್ಚದ ದರಗಳನ್ನು ಅಧಿಕಾರಸ್ಥ ಸಮಿತಿಯು 


ನಿರ್ಧರಿಸುತ್ತದೆ. 


ರೆಮ್ಸ್‌ ಸಂಸ್ಥೆಯು, ಎಪಿಎಂಸಿಗಳಿಂದ ಸಂಗ್ರಹವಾದ 
ವಹಿವಾಟು ಶುಲ್ಗದ ಬಾಬ್ತಿನಲ್ಲಿ ಸಂಸ್ಥೆಯ ಒಟ್ಟು ವೆಚ್ಚದಲ್ಲಿ 
ಶೇಕಡಾ 73.42%, 74.73% ಮತ್ತು 64.38% ರಷ್ಟು 


ಕೃಷಿ ಮಾರುಕಟ್ಟೆ ಸುಧಾರಣೆ ಪ್ರಕ್ರಿಯೆಗಳ ಅನುಷ್ಠಾನಕ್ಕೆ 
ವೆಚ್ಚ ಗಳಿಗಾಗಿ ಕೃಷಿ ಮಾರಾಟ ಮಂಡಳಿಗೆ! 
ಮಾರುಕಟ್ಟೆಗಳಿಗೆ ಹಿಂದಿರುಗಿಸಿದೆ. 


ರೆಮ್ಸ್‌ ಸಂಸ್ಥೆ ಹಿಂದಿರುಗಿಸಿದ ಹಣದಿಂದ ಈ ಕೆಳಕಂಡ 
ಕಾರ್ಯಗಳಿಗೆ ವೆಚ್ಚ ಮಾಡಲಾಗಿದೆ- ಗಣಕಯಂತ್ರ, 
ಮುದ್ರಣಯಂತ್ರ, ಸ್ಥ್ಯಾನರ್ಸ್‌, ರೋಟರ್ಸ್‌ ಎಪಿಎಂಸಿಗಳಲ್ಲಿ 
ಡಾಟಾಎಂಟ್ರಿ ಆಪರೇಟರ್‌ಗಳ ವೇತನ, ಮಾಹಿತಿ ಪ್ರಸಾರ 
ವೆಚ್ಚ ಕಿಯೋಸ್ಟ್‌ಗಳ ಖರೀದಿ ವೆಚ್ಚ ಮಾರುಕಟ್ಟೆಗಳಲ್ಲಿನ 
ಅಂತರ್ಜಾಲ ಸೌಲಭ್ಯದ ವೆಚ್ಚ ಟ್ಯಾಬ್ಲೆಟ್‌ ಖರೀದಿ ವೆಚ್ಚ, 
ರೈತ ನೋಂದಣಿ ವೆಚ್ಚ, ರೈತ ಶಿಕ್ಷಣ ಮತ್ತು ಭಾಗೀದಾರರ 
ಸಭೆಗಳ ವೆಚ್ಚ ಉತ್ಪನ್ನಗಳ ಗುಣವಿಶ್ಲೇಷಣೆ ಫಟಕಗಳ 
ಸ್ಥಾಪನೆ, ಗುಣ ವಿಶ್ಲೇಷಣಾ ವೆಚ್ಚ. 


ರೆಮ್ಸ್‌ ಸಂಸ್ಥೆಯ ಕಾರ್ಯವೈಖರಿಯಿಂದ ಸರ್ಕಾರಕ್ಕೆ | 


[ 


ದಲ್ಲಾಲಿಗಳ ಕಾಟವನ್ನುತಪ್ಪಿಸಲು ಸರ್ಕಾರದ 
ನೆರವಿನಿಂದ ಎಪಿಎಂಸಿ ಪ್ರವೇಶಿಸಿದ ರೆಮ್ಸ್‌ 
ಸಂಸ್ಥೆಯು ಸರ್ಕಾರ ಪರವಾನಿಗೆ 
ಪಡೆದಿರುವ ಮತ್ತೊಂದು ದಲ್ಲಾಳಿ ಸಂಸ್ಥೆ 
ಯಾಗಿರುವುದನ್ನು 
ಗಮನಿಸಿದೆಯೇ; 


ಸರ್ಕಾರ 


ಕೃಷಿ ಮಾರುಕಟ್ಟೆಗಳಲ್ಲಿ ಇರುವ ನ್ಯೂನತೆಗಳನ್ನು 
ಸುಧಾರಿಸಲು, ಕಾರ್ಯಸಮರ್ಥನೆ, ಪಾರದರ್ಶಕತೆ, ದಕ್ಷತೆ |. 
ಮತ್ತು ಸ್ಪರ್ಧೆಯನ್ನು ಹೆಚ್ಚಿಸಲು ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರೆಮ್ಸ್‌ ಸಂಸ್ಥೆಯನ್ನು 
ಸ್ಥಾಪಿಸಲಾಗಿದೆ. 


ರೆಮ್ಸ್‌ ಸಂಸ್ಥೆಯು, ರಾಜ್ಯದ ಎಪಿಎಂಸಿ ಗಳಲ್ಲಿ ಏಕೀಕೃತ 
ಮಾರುಕಟ್ಟೆ ವೇದಿಕೆ ಸ್ಥಾಪಿಸಿ, ಎಲ್ಲಾ ಮಾರುಕಟ್ಟೆಗಳನ್ನು 
ಜೋಡಣೆ ಮಾಡಿ, ವರ್ತಕರು ಎಲ್ಲಿಂದಲಾದರು ರೈತರ 
ಉತ್ಸನ್ನಗಳನ್ನು ಆನ್‌ಲೈನ್‌ ಮೂಲಕ ಬಿಡ್‌ ಮಾಡುವ 


ವ್ಯವಸ್ಥೆಯನ್ನು ಕಲ್ಪಿಸಿದೆ. 


ಆನ್‌ಲೈನ್‌ ಟ್ರೇಡಿಂಗ್‌ ಹೆಸರಿನಲ್ಲಿ ಪತಿ 
ತಿಂಗಳು ರೆಮ್ಸ್‌ ಎಂಬ ಖಾಸಗಿ ಸಂಸ್ಥೆಗೆ 


ಕೋಟಿಗಟ್ಟಲೆ ಕಮೀಷನ್‌ 
ಹೋಗುತ್ತಿರುವುದರಿಂದ ' ಸರ್ಕಾರಕ್ಕೆ 
ಆಗಿರುವ ನಷ್ಟವೆಷ್ಟು; 


ಕರ್ನಾಟಕ ಕೃನಿ' ಉತ್ಸನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು 


ಅಭಿವೃದ್ಧಿ) ನಿಯಮಗಳು 1968 ನಿಯಮ 2(vi/-ಎ) 
ರಂತೆ ವಹಿವಾಟು ಶುಲ್ಕದ ವ್ಯಾಖ್ಯಾನ ವಿದ್ಭುನ್ಮಾನ 
ವೇದಿಕೆಯ ಮುಖಾಂತರ ಮಾರಾಟ ಮಾಡುವಂತಹ 
ಸರಕುಗಳ ಮೌಲ್ಯದ ಮೇಲೆ ಖರೀದಿದಾರನಿಂದ 
ಸಂಗ್ರಹಿಸಲಾಗುವ ದರಗಳು ಮತ್ತು ಇದು ವಿದ್ಭುನ್ಮಾನ|- 
ವೇದಿಕೆಯಲ್ಲಿ ವಹಿವಾಟು ಮಾಡಲಾಗುವ ಪ್ರತಿ 100 
ರೂಪಾಯಿಗಳ ಸರಕಿಗೆ 20 ಪೈಸೆಗಳನ್ನು ಮೀರತಕ್ಕದ್ಗಲ್ಲ 
ಎಂದಿರುತ್ತದೆ. 

ಅಧಿಕಾರಸ್ಥ ಸಮಿತಿಯ ಶಿಫಾರಸ್ಸಿನಂತೆ ಪ್ರಸ್ತುತ ಸರ್ಕಾರದ 
ದಿನಾಂಕ:25-03-2017ರ ಆದೇಶದಂತೆ ಪ್ರತಿ 100 
ರೂಪಾಯಿಗಳ ಸರಕಿಗೆ 10 ಪೈಸೆಯನ್ನು ರೆಮ್ಸ್‌ ಸಂಸ್ಥೆಗೆ 
ವಹಿವಾಟು ಶುಲ್ಲವಾಗಿ ಪಾವತಿಸಲು ಆದೇಶವಿರುತ್ತದೆ. 
ಅದರಂತೆ ಸಮಿತಿಗಳು ವಹಿವಾಟು ಶುಲ್ಕ ಪಾವತಿಸುತ್ತಿವೆ 
ಹಾಗೂ ರೆಮ್ಸ್‌ ಸಂಸ್ಥೆಯು ಸಂಗ್ರಹಿಸುವ ವಹಿವಾಟು 
ವೆಚ್ಚದ ಮೊತ್ತದಲ್ಲಿ ಬಹುಪಾಲನ್ನು ಸಮಿತಿಗಳಲ್ಲಿ ಏಕೀಕೃತ 
ಮಾರಾಟ ವೇದಿಕೆ ಹಾಗೂ ಐತರೆ ಪೂರಕ' ಚಟುವಟಿಕೆಗೆ 
ವಿನಿಯೋಗಿಸಿರುವುದರಿಂದ ಸರ್ಕಾರಕ್ಕೆ ನಷ್ಟವಾಗುವ 
ಪ್ರಮೇಯ ಉದ್ದವವಾಗುವುದಿಲ್ಲ. IN 


ರೈತರಿಂದ ಸಂಗಹಿಸುವ ಮಾರುಕಟ್ಟೆ ಶುಲ್ಲ 
ಮತ್ತುಆವರ್ತನಿಧಿ ಶುಲ್ಲವನ್ನುರೈತಕಲ್ಯಾಣಕ್ಕೆ 
ಅಷ್ಟೇ ಬಳಸದೇ 
ಬಳಕೆಯಾಗುತ್ತಿರುವುದು 
ಗಮನಕ್ಕೆ ಬಂದಿದೆಯೇ? 


ಅನ್ಕಕಾರಣಕ್ಕೆ 
ಸರ್ಕಾರದ 


ಕ್ಯತರಂದ ಮಾರತ್‌ ಪನ್ನ ಸಂರಹಿಸುವುದಾ. ಜ್ಜ 
ಮತ್ತು ನಿಯಮಗಳನ್ನಯ ಉತ್ಸನ್ನಗಳ ಖರೀದಿದಾರರಿಂದ 
ಮಾರುಕಟ್ಟೆ ಶುಲ್ಕ ಸಂಗ್ರಹಿಸಲಾಗುತ್ತಿದೆ. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ 
ಮತ್ತುಅಭಿವೃದ್ದಿ) ಕಾಯ್ದೆ 1966 ಹಾಗೂ ನಿಯಮಗಳು 
1968 ಗಳಲ್ಲಿ ಅವಕಾಶಿಸಿದಂತೆ ಮಾರುಕಟ್ಟೆ ಶುಲ್ಕ ಮತ್ತು 
ಆವರ್ತ ನಿಧಿ ಮೊತ್ತವನ್ನು ವೆಚ್ಚ ಮಾಡಲಾಗುತ್ತಿದೆ. 


ರಾಜ್ಯದ ಕೆಲವು `ಜಳ್ಲೆಗಳನ್ನ `ಎ `ಟಿಂಡರ್‌ 
ನಡೆಯದೆ ರೆಮ್ಸ್‌ ಸಂಸ್ಥೆಯ 
ಉಪಯೋಗವಿಲ್ಲದಿರುವುದನ್ನು ಹಾಗೂ ಈ 
ಜಿಲ್ಲೆಗಳಲ್ಲಿ ಇ ಪರ್ಮಿಟ್‌ ಕೊಡುವುದಕ್ಕೆ 
ಮಾತ್ರ ರೆಮ್ಸ್‌ ಸಂಸ್ಥೆ ಸೀಮಿತವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ರೆಮ್ಸ್‌ ಸಂಸ್ಥೆ ಕಾರ್ಯನಿರ್ವಹಣೆ ಇ-ಪರ್ಮಿಟ್‌ `ವೈವಸ್ಥೆಗೆ 


ಮಾತ್ರ ಸೀಮಿತವಾಗಿಲ್ಲ. ಕೆಲವು ಮಾರುಕಟ್ಟೆಗಳಲ್ಲಿ 
ಇ-ಟೆಂಡರ್‌ ನಡೆಯದಿದ್ದರೂ ಸರಕುಪಟ್ಟಿ, ಮಾರುಕಟ್ಟೆ 
ಶುಲ್ಲ್ಪ ಗಣಕೀಕರಣ, ಲೆಕ್ಕ ತಿರುವಳಿ ಪಟ್ಟಿ ಏಕೀಕೃತ 
ಮಾರುಕಟ್ಟೆ ವೇದಿಕೆಯಡಿ ಡಿಸಿಬಿ ವರದಿ 


ಸಿದ್ದಪಡಿಸುವುದು, ಮಾರುಕಟ್ಟೆ ಎಲ್ಲಾ ವಹಿವಾಟುಗಳ! 


ದತ್ತಾಂಶ ಶೇಖರಣೆ ಮತ್ತು ವಿಶೇಷವಾಗಿ ಏಕೀಕೃತ 
ಮಾರುಕಟ್ಟೆ ವೇದಿಕೆಗೆ ಮೀಸಲಾದ ಸರ್ವರ್‌ಗಳ 
ನಿರ್ವಹಣೆ ಕಾರ್ಯಗಳು ಇರುತ್ತದೆ. 


ಹಲವಾರು ಜಿಲ್ಲೆಗಳಲ್ಲಿ ಆನ್‌ಲೈನ್‌ 
ಟ್ರೇಡಿಂಗ್‌ ನಡೆಯದಿದ್ದರೂ ಸಹ ಗುತ್ತಿಗೆ 
ಒಪ್ಪಂದದ ಪ್ರಕಾರ ಪ್ರತಿ ವಹಿವಾಟಿಗೆ 10 
ಪೈಸೆ ಶುಲ್ಪ ಪಾವತಿಸಿ ಖಾಸಗಿ ಸಂಸ್ಥ 
ಸಹಾಯ ಮಾಡುವುದನ್ನು ತಪ್ಲಿಸಲು 
ಸರ್ಕಾರ ಏನಾದರೂ ಕ್ರಮ 
ಕೈಗೊಳ್ಳುವುದೇ? 


ವಹಿವಾಟು ವೆಚ್ಚದ ದರಗಳನ್ನು ಅಧಿಕಾರಸ್ಥ ಸಮಿತಿಯು 
ನಿರ್ಧರಿಸುತ್ತದೆ. ಆನ್‌ಲೈನ್‌ ವೇದಿಕೆಯಲ್ಲಿ ವಹಿವಾಟಾಗುವ 
ಉತ್ಪನ್ನಗಳ ಮೇಲೆ ವಸೂಲಾಗುವ ಮಾರುಕಟ್ಟೆ ಶುಲ್ಲ 
ಆಧಾರದ ಮೇಲೆ ಮಾತ್ರ ವಹಿವಾಟು ಶುಲ್ಕ ಆಕರಿಸಲು 
ಅವಕಾಶವಿದ್ದು ಅದರಂತೆ ರೆಮ್ಸ್‌ ಸಂಸ್ಥೆಯು ವಹಿವಾಟು 
ಶುಲ್ಕ ಆಕರಿಸುತ್ತಿದೆ ಸರ್ಕಾರದ ಕೈಗಾರಿಕಾ ನೀತಿ ಮೇರೆಗೆ 
ಕೆಲವು ಕೃಷಿ ಉತ್ಸನ್ನ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಲು 


ಮಾರುಕಟ್ಟೆ ಶುಲ್ಕದ ವಿನಾಯಿತಿ ನೀಡಲಾಗಿದೆ. ಇಂತಹ |. 


ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತ್ಯಾ 
ವಹಿವಾಟು ಶುಲ್ಗವನ್ನು ಎಪಿಎಂಸಿಗಳು ರೆಮ್ಸ್‌ ಸಂಸ್ಥ್‌ಗೆ 
ನೀಡುವುದಿಲ್ಲ. ಯಾವುದೇ ವಹಿವಾಟು ವೆಚ್ಚ 
ದೊರಕದಿದ್ದರು ಸಹ ರೆಮ್ಸ್‌ ಇಂತಹ ವಹಿವಾಟುಗಳನ್ನು 
ಏಕೀಕೃತ ಮಾರುಕಟ್ಟೆ ವೇದಿಕೆಯಲ್ಲಿ ನಿರ್ವಹಿಸುತ್ತಿದೆ. ಇದೇ 
ರೀತಿ, ಮಾರುಕಟ್ಟೆ ಶುಲ್ಪ ರಿಯಾಯಿತಿ ಇರುವ ಸಂಸ್ಥೆಗಳ 
ವಹಿವಾಟಿನ ಮೇಲೆ ಮಾರುಕಟ್ಟೆ ಶುಲ್ಕದ ಅನುಗುಣವಾಗಿ 
ಭಾಗಶ: ವಹಿವಾಟು ವೆಚ್ಚವನ್ನು ನೀಡುತ್ತವೆ ಹಾಗೂ ಹಣ್ಣು 
ಮತ್ತು ತರಕಾರಿ ಮಾರುಕಟ್ಟೆಗಳಲ್ಲಿ ಮಾರುಕಟ್ಟೆ ಶುಲ್ಕ 
ಅನ್ನಯಿಸುವುದಿಲ್ಲ. ಇದಕ್ಕೆ ರೆಮ್ಸ್‌ ಸಂಸ್ಥೆ ನೀಡುವ 


ಸೇವೆಗಳು ಶುಲ್ಕ ರಹಿತವಾಗಿವೆ. ವಹಿವಾಟು ವೆಚ್ಚದ: 


ಮೊತ್ತದಲ್ಲಿ ಬಹು ಸಮಿತಿಗಳಲ್ಲಿ ಏಕೀಕೃತ ಮಾರಾಟ 
ವೇದಿಕೆ ನಿರ್ವಹಣೆ ಹಾಗೂ ಇತರೆ ಪೂರಕ ಚಟುವಟಿಕೆಗೆ 
ವಿನಿಯೋಗಿಸಲಾಗುತ್ತಿದೆ. 


ಸಂ. ್ಯ: ಸಳ 527 ಎಂಆರ್‌ ಇ 2018 


ಸಹಕಾರ ಸಚಿವರು. 


